ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ರಾಜ್ಯದಲ್ಲಿ ಇರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹಾಸ್ಕೆಲ್‌ಗಳ ಸಂಖ್ಯೆ ಕುರಿತು 


ಶ್ರೀ ಹೆಜ್‌. ಎಂ. ರಮೇಶ ಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು)-- 


1166 (1383) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ಹಾಸ್ಕೆಲ್‌ಗಳ ಸಂಖ್ಯೆ ಎಷ್ಟು ; ಎಲ್ಲಾ ಹಾಸ್ಕೆಲ್‌ಗಳಿಗೂ ಮೂಲಭೂತ 
ಸೌಕರ್ಯಗಳನ್ನು ಸೂಕ್ತ ರೀತಿಯಲ್ಲಿ ಒದಗಿಸಲಾಗಿದೆಯೇ ; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಹಾಗಿದ್ದಲ್ಲಿ ಇನ್ನೂ ಹಲವು ಹಾಸ್ಕೆಲ್‌ಗಳು, ಶೌಚಾಲಯ, ಆಹಾರ, ಹಾಸಿಗೆ ಇನ್ನಿತರೆ ಮೂಲಭೂತ 


(a 


ವಿಷಯಗಳಲ್ಲಿ ಉತ್ತಮ ಗುಣಮಟ್ಟದಿಂದ ಕೂಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಬಂದಿದ್ದಲ್ಲಿ, ಮೂಲಭೂತ ಸೌಕರ್ಯಗಳು ಉನ್ನತ ಗುಣಮಟ್ಟದಿಂದ ಕೂಡಿರಲು ಸರ್ಕಾರವು 


(ST 


ಕೈಗೊಂಡ ಕ್ರಮಗಳೇಮ; 


(ಈ) ಕೆಲವು ಹಾಸ್ಕೆಲ್‌ಗಳಲ್ಲಿ ಸರಿಯಾದ ಭದ್ರತೆ ಇಲ್ಲದಿರುವುದು ಹಾಗೂ ಆಹಾರವನ್ನು ಕೊಳಕಾದ 
ಸ್ಥಳದಲ್ಲಿ ತಯಾರಿಸುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ಬಂದಿದ್ದಲ್ಲಿ, ಈ ಸಂಬಂಧ ಸರ್ಕಾರ ಕೈಗೊಂಡ ಕ್ಲಿಪ್ರ ಕಾರ್ಯಗಳೇನು; ಸಂಬಂಧಪಟ್ಟಿ 


ಅಧಿಕಾರಿಗಳು ಮುಂಬರುವ ದಿನಗಳಲ್ಲಿ ಈ ರೀತಿಯ ತಪ್ಪು ಎಸಗದಂತೆ ಸರ್ಕಾರವು ಮುನ್ನೇಚ್ಚರಿಕೆ 
ವಹಿಸುವುದೇ; 


(ಊ) ಹಾಗಿದ್ದಲ್ಲಿ, ಹಾಸ್ಕೆಲ್‌ಗಳಲ್ಲಿ ಶೌಚಾಲಯ, ಆಹಾರ, ನೀರು ಹಾಸಿಗೆ ಇನ್ನುಳಿದ ಮೂಲಭೂತ 
ಸೌಕರ್ಯಗಳನ್ನು ಉನ್ನತ ದರ್ಜೆಗೆ ಏರಿಸಲು ಸರ್ಕಾರದ ವತಿಯಿಂದ ನೀಡಲಾಗಿರುವ ಕಾಲಮಿತಿ ಎಷ್ಟು ? 
(ಪೂರ್ಣ ವಿವರ ನೀಡುವುದು) 


